ಘ್‌ " | ಕರ್ನಾಟಕ ವಿಧಾನ ಪರಿಷತ್ತು 
ಸ 


1. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 997 
2: ಸದಸ್ಯರ ಹೆಸರು : ಶ್ರೀ ಕೆ.ಪ್ರತಾಪ ಚಂದ್ರಶೆಟ್ಟಿ(ಸಳೀಯ ಸಂಸ್ಥೆಗಳಿಂದ ಚುನಾಯಿತರಾದವರು 
3. ಉತ್ತರಿಸಬೇಕಾದ ದಿನಾಂಕ 21.09.2021 
4. ಉತ್ತರಿಸುವ ಸಚಿವರು : ಕೈಮಗ್ಗ ಮತ್ತು ಜವಳಿ, ಕಬ್ಬು ಅಭಿವೃದ್ದಿ ಹಾಗೂ ಸಚಿವರು 
ಕ್ರ.ಸಂ. ಪ್ರಶ್ನೆ ಉತ್ತರ 
(ಅ). ಬ್ರಹ್ಮಾವರ ಸಕ್ಕರೆ ಕಾರ್ಬಾನೆ | ದಕ್ಲಿಣ ಕನ್ನಡ ಸಹಕಾರಿ ಸಕ್ಕರೆ ಕಾರಾನೆಯು ಉಡುಪಿ ಜಿಲ್ಲೆಯ, 


ಅಧೀನದಲ್ಲಿರುವ. ಭೂಮಿಯ 


ಬ್ರಹ್ಮಾವರ ' ತಾಲೂಕಿನ, ಬೈಕಾಡಿ ಗ್ರಾಮದ ಒಟ್ಟು 110 ಎಕರೆ 


ವಿಸೀರ್ಣವೆಮ್ಟು: ಅವುಗಳಲ್ಲಿ | ಭೂಮಿಯನ್ನು ಹೊಂದಿರುತ್ತದೆ. ಸದರಿ ಜಮೀನಿನ ಪೈಕಿ ಸರ್ವೇ ನಂಬರ್‌ 
ಕಟ್ಟಡವಿರುವ ಮತ್ತು | 31/1ಏು1/ಪಿ-391ರಲ್ಲಿರುವ 4790 ಎಳೆ ಭೂಮಿಯಲ್ಲಿ, 0.25 ಎಕರೆ (5 
ಖಾಲಿಯಿರುವ ಭೂಮಿಯ | ಸೆಂಟ್ಸ್‌ ಭೂಮಿಯನ್ನು ನ್ಯಾಯಲಯದ ಆದೇಶದನ್ವಯ ಇಬ್ಬರು 
ವಿಸೀರ್ಣವೆಪ್ಟು: ಈ ಜಾಗದ ಕಾರ್ಮಿಕರ ಬಾಕಿ ಪಾವತಿಗಾಗಿ ತಹಶೀಲ್ದಾರ್‌ - ಬ್ರಹ್ಮಾವರ ತಾಲೂಕು 
ಒತ್ತುವರಿಯನ್ನು ತಪ್ಪಿಸಲು | ಇವರು ದಿನಾ೦ಕ:16.06.2012 ರಂದು ಹರಾಜು ಮೂಲಕ ಮಾರಾಟ 
ಜಾಗದ ಗಡಿಯನ್ನು | ಮಾಡಿರುತ್ತಾರೆ. ಪ್ರಸ್ತುತ ಕಾರಾನೆಯು 10975 ಎಕರೆ ವಿಸೀರ್ಣದ 
ಗುರುತಿಸಲಾಗಿದೆಯೇ: ಕಳೆದ |! ಭೂಮಿಯನ್ನು ಹೊಂದಿರುತ್ತದೆ. ವಿವರ ಈ ಕೆಳಗಿನಂತಿದೆ. 
ದಶಕದಲ್ಲಿ ' ಜಾಗದ ಅಳತೆ|| ಕ್ರ.ಸಂ. | ಗ್ರಾಮ ಸರ್ಮೆ ನಂಬರ್‌ ವಿಸ್ತೀರ್‌( ಎಕರೆಗಳಲ್ಲಿ) 
ಮಾಡಿಸಿ ಗಡಿ ಗುರುತಿಸಿದರೆ || ಬೈಕಾಡಿ, 29/ಪಿ-2 37.10 
ಮಾಹಿತಿಯನ್ನು ನೀಡುವುದು: 2. ಬ್ರಹ್ಮಾವರ 29/ಪಿ-3 25.00 
3. ತಾಲೂಕು 31/181/ಪ-391 47.65 
ಉಡುಪಿ ಜಿಲ್ಲೆ 
ಒಟ್ಟು 109.75 


ಈ ಕಾರ್ಬಾನೆಯು ಹೊಂದಿರುವ ಮೇಲಿನ 10975 ಎಕರೆ ಭೂಮಿಯಲ್ಲಿ 
ಅಂದಾಜು 30 ಎಕರೆಗಳಷ್ಟು ಭೂಮಿಯಲ್ಲಿ ಕಾರ್ಯಾನೆಯ ಕಟ್ಟಿಡ, 
ಸ್ಕೋರ್‌, ವರ್ಕ್‌ ಶಾಪ್‌, ಸಕ್ಕರೆ ಗೋದಾಮು, ವಸತಿ ಗೃಹಗಳು, ರಸ್ತೆ 
ಹಾಗೂ ಮತ್ತಿತರ ಕಟ್ಟಿಡಗಳ ನಿರ್ಮಾಣ ಮಾಡಲಾಗಿದೆ. ಸುಮಾರು 79.75 
ಎಕೆಗಳಮ್ಟು ಭೂಮಿಯು ಖಾಲಿಯಿರುತ್ತದೆ ಹಾಗೂ ಖಾಲಿಯಿರುವ 
ಜಾಗದಲ್ಲಿ ಮರ ಗಿಡಗಳನ್ನು ಬೆಳಸಲಾಗಿರುತ್ತದೆ. ಕಾರಾನೆಯ 
ಭೂಮಿಯು ಈವರೆಗೆ ಒತ್ತುವರಿಯಾಗಿರುವುದಿಲ್ಲ. ಮತ್ತು ಕುರ್ಬಾನೆಯ 
ಭೂಮಿಯನ್ನು ಆಸುಪಾಸಿನವರು ಯಾರೂ, ಒತ್ತುವರಿ ಮಾಡದಂತೆ 
ಜಾಗರೂಕತೆಯಿಂದ 'ನೋಡಿಕೊಳಾಗುತ್ತಿದೆ.. ಕಳೆದ ದಶಕದಲ್ಲಿ 
ಕಾರಾವೇೆಯ ಭೂಮಿಯನ್ನು ಅಳತೆ ಮಾಡಿಸಿರುವುದಿಲ್ಲ. ಪ್ರಸಕ್ತ 
ಆಡಳಿತ ಮಂಡಳಿಯು ಕಾರಾನೆಯ ಭೂಮಿಯನ್ನು ಅಳತೆ ಮಾಡಿಸಿ, 
ಒತ್ತುವರಿಯಾಗದಂತೆ: "ಗಡಿಯನ್ನು ಗುರುತಿಸಿ ಭದ್ರಪಡಿಸುವ ಕುರಿತು 
ಯೋಜಿಸಿರುತ್ತದೆ. 


ಪಡದ ಸಾಲದ ಒಟ್ಟು|[ ಸಾಲ ನಾಮದ 

ಮೊತ್ತವೆಪ್ಟುಯಾವ ನಂ er 

ಮೂಲಗಳಿಂದ ಯಾವ ಬಿನಾಂಕ ಲಕ್ಷಗಳಲ್ಲಿ) 

ಕಾರಣಕ್ಕಾಗಿಯಾವಾಗ ರಾಜ್ಯ ಸರ್ಕಾರದಿಂದ ಹಡೆದಸಾಲ: . 
ಸಾಲವನ್ನು , ಪಡೆಯಲಾಗಿದೆ: | 573-1985 45.00 [ ರೈತರ ಕಬ್ಬಿನ ಬಾಕಿ ಪಾವತಿಗೆ 
ಅವುಗಳ "' ಅಸಲು - ಹಾಗೂ |[30-03-1992 175.00 | ಬಿಡಿ ಭಾಗಗಳನ್ನು ಖರೀದಿಸಿ 
| ಬಡ್ಡಿಯ ಮೊತ್ತವೆಷ್ಟು : ಯಂತ್ರೋಪಕರಣಗಳನ್ನು ದುರಸ್ಥಿಪಡಿಸಿ 
(ಸಾಲದ ಮೊತ್ತ, ವರ್ಷ, ಸಂಸ್ಥೆ ಕಬ್ಬು ಅರೆಯುವಿಕೆಗೆ ಕಾರ್ಬಾನೆಯನ್ನು 
ಮತ್ತು ಸಾಲದ ಉದ್ದೇಶವಾರು ಸಜ್ಜುಗೊಳಿಸಲು ತಗಲುವ ವೆಚ್ಚಕ್ಕಾಗಿ 

ಮಾಹಿತಿಯನ್ನು ನೀಡುವುದು) ಮತ್ತು ಕಬ್ಬಿನ ಬಾಕಿ ಪಾವತಿಗಾಗಿ 


ಬ್ರಹ್ಮಾವರ ಸಕ್ಕರೆ ಕಾರ್ಬಾನೆಯು 
ಸ್ಥಗಿತಗೊಳ್ಳುವ ಮೊದಲು 
ಹಾಗೂ ಸ್ಥಗಿತಗೊಂಡ ನಂತರ 


ದಕ್ಷಿಣ ಕನ್ನಡ ಸಹಕಾರಿ ಸಕ್ಕರೆ ಕಾರ್ಬಾನೆಯಲ್ಲಿ ನ್‌ ಅರೆಯುವಿಕೆಯನ್ನು 
ಸ್ಥಗಿತಗೊಳಿಸುವ ಮೊದಲು ಹೊಂದಿದ್ದ ಸಾಲದ ವಿವರ ಮತ್ತು ಸಾಲ ಪಡೆದ 
ಮೂಲ ಈ ಕೆಳಗಿನಂತೆ ಇರುತ್ತದೆ 


ಸಾಲ ಪಡೆದ ಉದ್ದೇಶ 


ಭಾಗಗಳನ್ನು 


[ 30-10-1992 88.61 [ಬಡಿ ಖರೀದಿಸಿ 
ಯಂತ್ರೋಪಕರಣಗಳನ್ನು ದುರಸ್ಥಿಪಡಿಸಿ ಕಬ್ಬು 
ಅರೆಯುವಿಕೆಗೆ ಕಾರ್ಯಾನೆಯನ್ನು ಸಜ್ಜುಗೊಳಿಸಲು 

- ತಗಲುವ ವೆಚ್ಚಕ್ಕಾಗಿ 

“|: 30-03-1993 100.00 ರೈತರ ಕಬೈಿನ ಬಾಕಿ ಪಾವತಿಗೆ K 

19-08-1994 624.64 | ಕಾರಾನೆಯ ನಿರ್ಮಾಣಕ್ಕೆ ಐ.ಡಿ. ಬಿ. ಏ, ಐ. ಎಫ್‌. 

” - ಸಿ.ಐ. ಮತ್ತು ಐಸಿ. ಐ. ಸಿ. ಐ. ಬ್ಯಾಂಕುಗಳಿಂದ ಪಡೆದ್ದ 
ಅವಧಿ ಸಾಲವನ್ನು ಮರುಪಾವತಿಗಾಗಿ ಸರ್ಕಾರದಿಂದ 
ಪಡೆದ ಸಾಲ. 

31.03.2000 141.25 | ಸರ್ಕಾರಕ್ಕೆ ಪಾವತಿಸಬೇಕಾದ ಖರೀದಿ ಕರವನ್ನು 

ಸರ್ಕಾರವು ಮೃದು ಸಾಲವಾಗಿ ಪರಿವರ್ತಿಸಿರುವುದು. 

06-05-2003 192.00 ರೈತರ ಕಬ್ಬಿನ ಬಾಕಿ ಪಾವತಿಗೆ 

ಕೇ೦ದ್ರ ಸರ್ಕಾರದಿಂದ ಪಡೆದ ಸಾಲ 
2000 ~ 01 50.00 | ಕಾರ್ಬಾನೆಯ  ಕಾರ್ಯವ್ಯಾಪಿಯಲ್ಲಿ ಕಬ್ಬು 
ಅಭಿವೃದ್ಧಿ ಪಡಿಸುವ ಸಲುವಾಗಿ, ಕೇ೦ದ್ರ ಸರ್ಕಾರದ 
ಕಬ್ಬು ಅಭಿವೃದ್ಧಿ ನಿಧಿಯಿಂದ ಪಡೆದ ಸಾಲ 
ಸಹಕಾರಿ ಬ್ಯಾಂಕುಗಳಿಂದ ಪಡೆದ ಸಾಲ ಬಾಕಿ 

ಅ) ಸಹಕಾರಿ 94.15 | ಕಾರ್ಬಾನೆಯ ನಿರ್ಮಾಣದ ಸಮಯದಲ್ಲಿ ಪಡೆದ 

ಅಪೆಕ್ಸ್‌ ಬ್ಯಾಲಕ್‌ ಅವಧಿ ಸಾಲ 

ನಿಂದ ಪಡೆದ 

ಸಾಲ _ - . 

ಅ). ಕೋಟಿ 654.95 | ಕಾರ್ಬಾನೆಯ ದುಡಿಯುವ 

'ವ್ಯವಸಾಯಿಕ ಬಂಡವಾಳಕ್ಕಾಗಿಮತ್ತು ಕಬ್ಬಿನ '' ಮೊತ್ತ 

ಸಹಕಾರಿ ಸಂಘ: ಪಾವತಿಗಾಗಿ, ಕಾರ್ಬಾನೆಯಲ್ಲಿ ಉತ್ಪಾದನೆಯಾದ 

(ನಿಕೋಟ ಸಕ್ಕರೆಯನ್ನು ಅಡವು ಇಟ್ಟು ಪಡೆಯಲಾದ ಸಾಲ 

; - - : (1999- 2000) A . 
“13 ದಕಜಿಲ್ಲಾ 530.62 | ಕಾರ್ಬಾನೆಯ; ದುಡಿಯುವ ಬಂಡವಾಾಗ nN 

“ಕೇಂದ್ರ, ಸಹಕಾರಿ 319.56 |'ವಮತ್ತು ; ಕಬ್ಬಿನ ಮೂತ್ರ, "ಪಾವತಿಗಾಗಿ, 
ಬ್ಯಾಂಕ್ಸ್‌ (ನಿ) K ಕಾರ್ಲಾನಯಲ್ಲಿ ಉತ್ಸಾದನೆಯಾದಸಕ್ಕರೆಯನ್ನು 
ಮಂಗಳೂರು " ! ಅಡವು ಓಟ್ಟು ಪಡೆಯಲಾದ ಸಾಲ '' - 
- ¥ ' of (2001- 02) ಮತ್ತು (2002-03) _ 
ಈ) ದಕ. ಮತ್ತು 462.75 | ಕಾರ್ಬಾನೆಗೆ 1998-99 ಮತ್ತು 1999-2000ನೇ 
ಉಡುಪಿ ಜಿಲ್ಲೆಯ ಸಾಲಿನಲ್ಲಿ ಕಬ್ಬು ಸರಬರಾಜು ಮಾಡಿದ ರೈತರಿಗೆ 
ಪ್ರಾಥಮಿಕ ಅವರ ಗ್ರಾಮದಲ್ಲಿರುವ ಸಹಕಾರ ಸಂಘಗಳು 
ಸಹಕಾರಿ ಕಬ್ಬಿನ ಹಣ ಪಾವತಿ ಮಾಡಿದ್ದು, ಸದ್ರಿ ಸಹಕಾರಿ 
ಸಂಸ್ಥೆಗಳಿಂದ ಸಂಸ್ಥೆಗಳು ರೈತರಿಗೆ ಪಾವತಿಸಿದ ಕಬ್ಬಿನ 
ಪಡೆದ ಠೇವಣಿ ಮೊತ್ತವನ್ನು ಠೇವಣಿಯಾಗಿ ಕಾರ್ಬಾನೆಯಲ್ಲಿ 
ಮೊತ್ತ ತೊಡಸಗಿಸಿರುತ್ತಾರೆ. 

27-12-2007 286.48 | ಕಾರ್ಬಾನೆಯ ನಿರ್ಮಾಣಕೆ ಕರ್ನಾಟಿಕ . ರಾಜ್ಯ 
ಸಹಕಾರಿ ಅಪೆಕ್ಸ್‌ ಬ್ಯಾಂಕ್‌ ನಿಂದ ಪಡೆದ ಅವಧಿ 
ಸಾಲವನ್ನು ಮರುಪಾವತಿಗಾಗಿ ಸರ್ಕಾರದಿಂದ 

. ಪಡೆದ ಸಾಲ. - - 

19-11-2013 1200.00 | ರೈತರ ಕಬ್ಬಿನ ಬಾಕಿ ಪಾವತಿಗೆ, ಕಾರ್ಮಿಕರ ವೇತನ 
ಮತಿತರ ಬಾಕಿ ಪಾವತಿಗೆ ಮತ್ತು ಪ್ರಾಥಮಿಕ 
ಸಹಕಾರಿ ಸಂಸ್ಥೆಗಳಿಂದ ಪಡೆದ ಠೇವಣಿಯನ್ನು 
ಮರುಪಾವತಿಸಲು. 


3 fa 


ದಕ್ಷಿಣ ಕನ್ನಡ ಸಹಕಾರಿ ಸಕ್ಕರೆ ಕಾರ್ಯಾನೆ (ನಿ) ಬಹ್ಮಾವರ ಈ ಕಾರಾನೆಯು 
ಸ್ನಗಿತಗೂಂಡ ಸಂತರ ಸರ್ಕಾರದ ವಿವಿಧ ಇಲಾಖೆಗಳಿಗೆ ಪಾವತಿಸಲು ಬಾಕಿ 


ಇದ್ದ ಮೊತ್ತದ ವಿವರ ಈ ಕೆಳಗಿನಂತಿದೆ. i 
- '(ರೂ.ಲಕ್ಷಗಳಲ್ಲಿ) 
ಬಾಕಿ ವಿವರ ಅಸಲು | ಬಡ್ಡಿ | ಒಟ್ಟು 
ಮೊತ್ತ | 
-||.ಅ) ಜಮೀನು ಮುದ್ರಾಂಕ ಶುಲ್ಕ - 5600] - 56.00 |- 
ಆ) ವಾಣಿಜ್ಯ ತೆರಿಗೆ , 175.23| 43180| 60704 
ಇ) ಲೆಕ್ಕಪರಿಶೋಧನ ಶುಲ್ಮ ಪಾವತಿಗೆ ಬಾಕಿ 74.72 - 74.72 
ಈ) ರಾಜ್ಯ ಸರ್ಕಾರಕ್ಕೆ ಪಾವತಿಸ ಬೇಕಾದ 12.51 - 12.51 
ಗ್ಯಾರಂಟೆ ಕಮಿಪನ್‌ j 
ಉ) ಭವಿಪ್ಯ ನಿಧಿ ಇಲಾಖೆಯವರು ವಿಧಿಸಿದ 133.67 - 133.67 
ಬಡ್ಡಿ 
ಒಟಿಿ | 452.13 | 43180| 883.94 


ದಕ್ಷಿಣ ಕನ್ನಡ ಸಹಕಾರಿ ಸಕ್ಕರೆ ಕಾರ್ಬಾನೆ(ನಿ) ಬ್ರಹ್ಮಾವರ ಇದರ ಪ್ರಸ್ತುತ 
ಇರುವ ಸಾಲದ ಅಸಲು ಮತ್ತು ಬಡ್ಡಿ ಒಟ್ಟಿ ಮೊತ್ತ. 


(ರೂ.ಲಕ್ಷಗಳಲ್ಲಿ) |' 
- ಬಾಕಿ ವಿವರ ಅಸಲು ಬಡ್ಡಿ ಒಟ್ಟು 
೨ ಮೊತ್ತ 
ಸರ್ಕಾರಕೆ, ಪಾವತಿಸ ಬೇಕಾದ ಬಾಕ k 
ಅ) ರಾಜ್ಯ ಸರ್ಕಾರಕ್ಕೆ ಪಾವತಿಸ ಬೇಕಾದ | 283218 | 3966.49 | 6798.67 
ಸಾಲ 4 
ಆ) ಕೇ೦ದ್ರ ಸರ್ಕಾರದ ಎಸ್‌.ಡಿ.ಎಫ್‌.ಸಾಲ 50.00 113.55 163.55 
ಇ) ಲೆಕಪರಿಶೋಧನ ಶುಲ್ಕ ಪಾವತಿಗೆ 74.72 5 74.72 
ಬಾಕಿ ; 
ಈ) ರಾಜ್ಯ ಸರ್ಕಾರಕ್ಕೆ ಪಾವತಿಸ ಬೆಣಾದ 12.51 - 12.51 
ಗ್ಯಾರಂಟಿ ಕಮಿಪನ್‌ 
ಸಹಕಾರಿ ಬ್ಯಾಂಕುಗಳಿಂದ ಪಡೆದ ಸಾಲ ಬಾಕಿ 
pe ದ.ಕ.ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್‌ 50.68 150.32 | 201.00 
(ನಿ) ಮಂಗಳೂರು 
ಇ) ಕೋಟಿ ವ್ಯವಸಾಯಿಕ ಸಹಕಾರಿ ಸಂಘ 33.38 89.21 | 122.59 
(ನಿ ಕೋಟ 
ಸಕ್ಕರೆ ಅಡವು ಸಾಲ (1999-2000) 
ಒಟ್ಟಿ ಮೊತ್ತ | 3,053.47 | 4,319.57 | 7373.04 


ದಕ್ಷಿಣ ಕನ್ನಡ, ಉಡುಪಿ 
ಮತ್ತು ಉತ್ತರ ಕನ್ನಡ 
ಜಿಲ್ಲೆಯ ಏಕೈಕ ಸಹಕಾರಿ 


1 ಸಕ್ಕರೆ ಕಾರ್ನಾನೆಯು 
ಎಲ್ಲಾ ಮೂಲಭೂತ 
ಸೌಕರ್ಯವನ್ನು 


ಹೊಂದಿದ್ದರೂ, - ಆಡಳಿತ. 


ವೈಫಲ್ಯದಿಂದ 
ಮುಚ್ಚಲ್ಪಟ್ಟಿದ್ದ, 


ಕಾರ್ನಾನೆಯು 2003-04ನೇ ಸಾಲಿನಿಂದ ಸ್ಥಗಿತಗೊಂಡಿದ್ದು, ಕಾರಾನೆಯನ್ನು 
ಪುನಶ್ಪೇತನಗೊಳಿಸುವ ಸಲುವಾಗಿ ಸರ್ಕಾರವು 2007-08ನೇ ಸಾಲಿನಲ್ಲಿ 
ಮೆ! ರಾಮೀ ಶುಗರ್ಸ ಲಿ. ಮುಂಬೈ ಇವರಿಗೆ 30 ವರ್ಷಗಳ ಅವಧಿಗೆ ರೂ.3168.00 
ಲಕ್ಷಗಳಿಗೆ ಗುತ್ತಿಗೆ ನೀಡಲಾಗಿತ್ತು." ಗುತ್ತಿಗೆದಾರರು ಕಾರ್ಯಾನೆಯನ್ನು ಗುತ್ತಿಗೆಯಲ್ಲಿ 
ನಡೆಸಲು ಆಸಕ್ತಿ ತೋರಿಸಲಿಲ್ಲ. ಆದ್ದರಿಂದ ಕಾರ್ಯಾನೆಯನ್ನು ಗುತ್ತಿಗೆ ನೀಡುವ 
ಸರ್ಕಾರದ ಪ್ರಯತ್ನ ಯಶಸ್ಥಿಯಾಗಲಿಲ್ಲ. ' 


-4- 


5 


ಅದನ್ನು ಸರಿಪಡಿಸಿ 
ಕಾರ್ನಾನೆಯ 
ಪುನಶ್ಟೇತನಕ್ಕಾಗಿ 
ಸರ್ಕಾರದ ಕ್ರಮವೇನು? 


1 


ಈ ಕಾರಾನೆಯು ಕಳೆದ 17 ವರ್ಷಗಳಿಂದ ಸ್ಥಗಿತಗೊಂಡಿರುವುದರಿಂದ ಕರಾವಳಿ 
ತೀರದ ಹವಾಮಾನದಿಂದಾಗಿ ಯಂತ್ರೋಪಕರಣಗಳು ಸಂಪೂರ್ಣವಾಗಿ ತುಕ್ಕು 
ಹಿಡಿದು ಉಪಯೋಗಕ್ಕೆ ಬಾರದ ಸ್ಥಿತಿಯಲ್ಲಿವೆ. ಅಲ್ಲದೆ, ಕಾರ್ಬಾನೆಯ ಕಟ್ಟಡವು 
ಸಂಪೂರ್ಣವಾಗಿ ಶಿಥಿಲಗೊಂಡಿರುತ್ತದೆ. 

°°. ಆದರಿಂದ, ಸದರಿ ಕಾರಾನೆಯನ್ನು ಗ್ಲೋಬಲ್‌ ಟೆಂಡರ್‌: ಮೂಲಕ ! 
ಎಲ್‌.ಆರ್‌.ಓ.ಟಿ. ಆಧಾರದ ಮೇಲೆ ಗುತ್ತಿಗೆಗೆ. ವಹಿಸುವುದು ಸೂಕ್ತವಲ್ಲವೆಂದು 


.| ಮತ್ತು ಕಾರಾನಯ ವತಿಯಿಂದಲೇ ಎಥನಾಲ್‌, ವಿದ್ಯುತ್‌ ಉತ್ಪಾದನೆ ಮತ್ತಿತರ 
ಘಟಕಗಳನ್ನು ಅಳವಡಿಸುವ ಮೂಲಕ ರೈತಪರವಾದ ಯೋಜನೆಗಳನ್ನು" 
'ಅನುಪ್ಠಾನಗೊಳಿಸುವ "ಮೂಲಕ ` ರೈತರ ಪರವಾದ ಯೋಜಿನಗಳನ್ನು [ 


ಅನುಪ್ಮೂಾನಗೊಳಿಸಲು ದಿನಾಂಕ: 16.12.2020ರಂದು ಜರುಗಿದ ಕಾರ್ಬಾನೆಯ |. 
ಆಡಳಿತ ಮಂಡಳಿಯ ಸಭೆಯಲ್ಲಿ ನಿರ್ಣಯಿಸಲಾಗಿರುತ್ತದೆ. 

ಸದರಿ ' ಕಾರಾನೆಯ ಪುನಶ್ಚೇತನದ ಬಗ್ಗೆ ಕಾರ್ಬಾನೆಯಿಂದ ಪ್ರಸ್ತಾವನೆ 
ಬಂದಲ್ಲಿ; ಅದರ ಸಾಧಕ-ಬಾಧಕಗಳ ಬಗ್ಗೆ ನಿಯಮಾನುಸಾರ ಪರಿಶೀಲಿಸಿ 
ಕ್ರಮವಹಿಸಲಾಗುವುದು. 


ಸಂಖ್ಯೆ: ಸಿಐ 279 ಸಿಓಎಫ್‌ 2021 


ಮ ಮುನೇನಕೊಪ್ಪ) 


ಕೈಮಗ್ಗ ಮತ್ತು ಜವಳಿ, ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ಸಚಿವರು. 


